ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 

(ಮೊದಲನೇ ಅಧಿವೇಶನ) 
(ಮುಂದುವರೆದ ಉಪವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ ೨5ನೇ ಜುಲೈ. 2೦18 
(ಸಮಯ: ಬೆಳಗ್ಗೆ 1.೦೦ ಗ೦ಟೆಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಹತ್ತನೇ ಪಟ್ಟ 


ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಹತ್ತನೇ ಪಟ್ಟ 


[ ಐ. ಶಾಸನ ರಚನೆ | 


ವಿಧೇಯಕಗಳನ್ನು ಮಂಡಿಸುವುದು 


1) ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಸಿದ್ದರಾಮಯ್ಯ ( ಮುಖ್ಯಮಂತ್ರಿಯವರು) ಅವರು:- 


ಅ) ೨೦13ನೇ ಸಾಅನ ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ವಿಧೇಯ 
ಮಂಡಿಸಲು ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು 


ವನ್ನು 


2) ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ವಿಧೇಯಕ, ೭೦13 
ಶ್ರೀ ವಿನಯಕುಮಾರ್‌ ಸೊರಕೆ ( ನಗರಾಜವೃದ್ಧಿ ಸಚಿವರು) ಅವರು: - 


ಅ) ೨೦13ನೇ ಸಾಅನ ಕರ್ನಾಟಕ ಪೌರನಿಗಮಗಳ (ತಿದ್ದು ರಡಿ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


[ 3. ವಿತ್ತೀಯ SO ] 


೨೦13-14ನೇ ಸಾಅನ ಪರಿಷ್ಣತ ಆಯವ್ಯಯ ಅಂದಾಜುಗಳ ಮೇಲೆ ಮುಂದುವರೆದ 
ಸಾಮಾನ್ಯ ಚರ್ಚೆ ಹಾಗೂ ಬೇಡಿಕೆಗಳ ಮೇಲನ ಚರ್ಚೆ. 


ಬೇಡಿಕೆ ಸಂಖ್ಯೆ ಬೇಡಿಕೆಗಳ ಹೆಸರು 
೦3 ಆರ್ಥಿಕ 
೦4. ಸಿಬ್ಬಂದಿ ಮತ್ತು ಆಡಳತ ಸುಧಾರಣಿ 
18 ವಾಣಿಜ್ಯ ಮತ್ತು ಕೈಗಾರಿಕೆ 
24 ಇಂಧನ 


ಪು.ತಿ. ನೋ, 


—O-— 


12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
1 ಶಿಕ್ಷಣ 

೦೨ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 

27 ಕಾನೂನು 

೨8 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
೦8 ಅರಣ್ಯ. ಜೀವಿಶಾಸ್ತ್ರ ಮತ್ತು ಪರಿಸರ 

೦7 ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
14 ಕಂದಾಯ 

2೦ ಲೋಕೋಪಯೋಗಿ 

೦5 ಒಳಾಡಳತ ಮತ್ತ ಸಾರಿಗೆ 

೦೨ ಸಹಕಾರ 

16 ವಸತಿ 

19 ನಗರಾಭವ್ಯದ್ಧಿ 

21 ಜಲಸ೦ಪನ್ಮೂಲ 

ಚ ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ 

10 ಸಮಾಜ ಕಲ್ಯಾಣ 

15 ಮಾಹಿತಿ ತಂತ್ರಜ್ಞಾನ 

26 ಯೋಜನೆ. ಸಾಂಖ್ಯಕ. ವಿಜ್ಞಾನ ಮತ್ತು ತಂತ್ರಜ್ಞಾನ 
13 ಆಹಾರ ಮತ್ತು ನಾಗರೀಕ ಸರಬರಾಜು 

೦1 ಕೃಷಿ ಮತ್ತು ತೋಟಗಾರಿಕೆ 

೦6 ಮೂಲಭೂತ ಸೌಕರ್ಯ ಅಭಿವೃದ್ಧಿ 

11 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 

೦5 ಕನ್ನಡ ಮತ್ತು ಸಂಸ್ಕೃತಿ 

23 ಕಾರ್ಮಿಕ 


ಕ ಗಮನ ಸೆಳೆಯುವ ಸೂಚನೆಗಳು | 


1 ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ರಾಮನಗರ ತಾಲ್ಲೂಕು ಬಡದಿ ಬಳ ಉದ್ದೇಶಿತ 
ಟೌನ್‌ಷಪ್‌ನ್ನು ಮಾಡದಿರುವುದರಿಂದ ರೈತರಿಗೆ ಉಂಟಾಗಿರುವ ತೊಂದರೆ ಬಗೆ ಮಾನ್ಯ 
ನಗರಾಭಿವೃದ್ಧಿ. ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ., 


ರ್ರೌ 


೨. ಶ್ರೀಯುತರುಗಳಾದ ಜ.ಆರ್‌. ಪಾಟೀಲ್‌. ಶಾರದಾ ಪೂರ್ಯ ನಾಯಕ. ಶಕುಂತಲ 
ಐ. ಶೆಟ್ಟ. ಎನ್‌.ಹೆಚ್‌. ಕೋನರೆಡ್ಡಿ. ಯು.ಜ. ಬಣಕಾರ್‌ ಹಾಗೂ ಇತರರು ಗ್ರಾಮೀಣ 
ಪ್ರದೇಶದಲ್ಲ ವಾಸಿಸುತ್ತಿರುವ ಬಡ ಕುಟುಂಬದ ಮಹಿಳೆಯರಿಗೆ ಶೌಚಾಲಯ ಇಲ್ಲದೇ 
ತೊ೦ದರೆಯಾಗಿರುವ ಬಣ್ಣೆ ಮಾನ್ಯ ಗ್ರಾಮೀಣಾಭವ್ಯದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು. 


ಇ. ಶ್ರೀ ವಸಂತ ಬ೦ಗೇರಾ ಅವರು ಬೆಳ್ತಂಗಡಿ ತಾಲ್ಲೂಕಿನಲ್ಲ ಅಪರಿಚಿತರು ಕೆಲವು 
ಪಡಿತರ ಚೀಟದಾರರ ಕ್ರಮಸಂಖ್ಯೆಯನ್ನು ಉಪಯೋಗಿಸಿಕೊ೦ಡು ಅಡಿಗೆ ಅನಿಲ 
ಸ೦ಪಕ೯ವನ್ನು ಪಡೆದಿರುವ ಬಗ್ಗೆ ಮಾನ್ಯ ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ 
ಗ್ರಾಹಕರ ವ್ಯವಹಾರಗಳ ಸ ಸಚಿವರ ಗಮನ ಸೆಳೆಯುವುದು. 


4.ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು ರಾಜ್ಯದಲ್ಲರುವ ರಸ್ತೆಗಳು ಹದಗೆಟ್ಟರುವ ಬಗೆ 
ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


5. ಡಾ ಕೆ. ಸುಧಾಕರ ಅವರು ನಗರದ ಹೆನ್ನೂರು ಬಳ ಆಪ್ರಿಕಾ ಮೂಲದ ಸಾಫ್ಟ್‌ವೇರ್‌ 
ಇಂಜನೀಯರೊಬ್ಬರು ಹಲ್ಲೆಗೊಳಗಾಗಿರುವ "ಬಗ್ಗೆ ಮಾನ್ಯ ಗ್ಯಕ ಹ ಸಚಿವರ "ರಮನ 
ಸೆಳೆಯುವುದು. 


6. ಕ್ರೀ ಕೆ.ಎಂ. ಶಿವಅ೦ಗೇಗೌಡ ಅವರು ರೈತರಿಗೆ ಕೃಷಿ ಇಲಾಖೆ ಮುಖಾಂತರ ಬತನೆ 
ಚೀಜ ವಿತರಿಸುವಾಗ ಹೆಚ್ಚಿನ ಹಣ ವಸೂಅ ಮಾಡುತ್ತಿರುವ ಬಗ್ಗೆ ಮಾನ್ಯ ಕೃಷಿ ಸಚಿವರ 
ಗಮನ ಸೆಳೆಯುವುದು. 


7. ಶ್ರೀ ಇ.ತುಕಾರಾ೦ ಅವರು ತುಂಗಾಭದ್ರ ಜಲಾಶಯದಿಂದ ಸಂಡೂರು ಪುರಸಭೆ 
ವ್ಯಾಪ್ತಿಯ ಪ್ರದೇಶಗಳಗೆ ಶುದ್ಧ ಕುಡಿಯುವ ನೀರಿನ ಯೊ*ಜನೆಯ ಕಾಮಗಾರಿ 
ಅನುಷ್ಠಾನಗೊಳ್ಳದಿರುವ ಬಗ್ಗೆ ಮಾನ್ಯ ನಗರಾಭಿವೃದ್ಧಿ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ಜೆ.ಆರ್‌. ಲೋಬೋ ಅವರು ಕುದುರೆಮುಖ ಕಟ್ಟಣದ ಅದಿರು ಕಂಪನಿಯನ್ನು 
ಮುಚ್ಚುವುದರಿಂದ ತೊಂದರೆ ಉಂಟಾಗುತ್ತಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನ ಸೆಳೆಯವುದು. 


೨. ಶ್ರೀ ಹೆಚ್‌. ಡಿ. ರೇವಣ್ಣ ಅವರು ರಾಜ್ಯ ಹೆದ್ದಾರಿಗಳಲ ರೈಲ್ವೆ ಇಲಾಖೆಂಖು 
ನಿರ್ಮಿಸುತ್ತಿರುವ ಮೇಲು ಸೇತುವೆಗಳಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರಕ್ಕೆ ಕಾಸ್ಟ್‌ 
ಷೇರಿಂಗ್‌ಗಾಗಿ ಸಲ್ಲಿಸಿರುವ ಕೋರಿಕೆಯ ಕುರಿತು ಸರ್ಕಾರ ಕೈಗೊಂಡ ಕ್ರಮದ ಬಗೆ 
ಮಾನ್ವ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


1೦. ಶ್ರೀ ಜ.ಹೆಚ್‌. ಶ್ರೀನಿವಾಸ ಅವರು ರಾಜ್ಯದಲ್ಲನ ತಾಲ್ಲೂಕು ಪ೦ಚಾಯಿತಿಗಳಲ್ಲ 
ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಮಾತೃ ಇಲಾಖೆ ವಾಪಸ್ತು ಕಳುಹಿಸಿ ಅನುಭವಿ 
ಅಧಿಕಾರಿಗಳನ್ನು ನೇಮಕ ಮಾಡುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ಎ ಸಚಿವರ ಗಮನ ಸೆಳೆಯುವುದು. 


1 ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರು ರಾಜೀವ್‌ ಗಾಂಧಿ ವಿದ್ಧುಧೀಕರಣ 
ಯೋಜನೆಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು 


ಪು.ತಿ.ನೋ., 


5. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಸೂ 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


|. ಶ್ರೀಯುತರುಗಳಾದ ಮಧು ಬಂಗಾರಪ್ಪ. ಜ.ಜ.ನಿಂಗಯ್ಯ. ಎಂಟ ಕೃಷ್ಣಲ್ಲ. 
ಕೆ.ಎಂ.ಶಿವಅ೦ಗೇಗೌಡ ಅವರುಗಳು ರಾಜ್ಯದ ಅರಣ್ಯ ಜಮೀನುಗಳಲ್ಲಿ ಸಾಗುಎಳ 
ಮಾಡುತ್ತಿರುವ ರೈತರಿಗೆ ಜಮೀನನ್ನು ಮಂಜೂರು ಮಾಡಲು ಪರಿಶಿಷ್ಟ ಜಂತಿ ವರ್ಗದವರ 
ಪಾರಂಪರಿಕ ಅರಣ್ಯ ಹಕ್ಕು ೧೦೦೮ರ ಕಾಯ್ದೆಗೆ ತಿದ್ದುಪಡಿ ತರಲು ರಾಜ್ಯ ಸಕಾರದಿ೦ದ 
ಕೇಂದ್ರ ಸಕಾ£ರಕ್ಕೆ ಒತ್ತಾಯಿಸುವ ಬಗ್ಗೆ ಚರ್ಚ್‌. 


೨. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ. ಜಿ...  ದೇವೇಗ್‌ೌ ತ. 
ಕೆ.ಎಂ.ಶಿವಅ೦ಗೇಗರಿಡ. ಎಂ.ಟಿ. ಕೃಷ್ಣಪ್ಪ. ಡಿ. ನಾಗರಾಜಯ್ಯ ಹಾಗೂ ಇತರರು ರಾಜ್ಯದ 
ಮಲೆನಾಡು ಭಾಗದಲ್ಲಿ ಏಲಕ್ಕಿ ಬೆಳೆಯು ಕಕ್ಕೆಕ೦ದು ರೋಗಕ್ಕೆ ತುತ್ತಾಗಿ ಬೆಳೆಯು 
ನಾಶವಾಗಿರುವುದರಿ೦ದ ಏಲಕ್ಕಿ "ಬೆಳೆಗಾರರಿಗೆ ಬಬೂ ಬಗ್ಗೆ ಚರ್ಚೆ 


ಕ್ಕ ಅರ್ಥ ಗಂಟಿ NS ಚರ್ಚೆ 


1. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು “ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯ ವೈಖರಿ" 
ಬಣ್ಣಿ ದಿನಾಂಕ: 17.07.2೦13 ರಂದು ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳ 
4ನೇ ಪಟ್ಟಯಲ್ಲನ ಪ್ರಶ್ನೆ ಸ೦ಖ್ಯೆ: 48 (266)ಕ್ಕೆ ಒದಗಿಸಿರುವ ಉತ್ಕರಕ್ಕೆ ನತ 
ಅರ್ಥ ಗಂಟಿ ಕಾಲ ಚರ್ಚ್ಜೀಸುವುದು. 


೨. ಶ್ರೀ ಪಿಟ. ರವಿ ಅವರು "ಹಾಅನ ವಿವರ ಹಾಗೂ ಸರಬರಾಜು" ಬಗ್ಗೆ ದಿನಾಂಕ: 
19.೦7.2೦13ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ 6ನೇ ಪಟ್ಣಯಲ್ಲುನ ಪ್ರಶ್ನೆ ಸಂಖ್ಯೆ: 
85(40೦೦)ಕ್ಷೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅಧ ಗಂಟಿ ಕಾಲ 
ಚರ್ಚಿಸುವುದು. 


3. ಶ್ರೀ ಎಸ್‌. ಮುನಿರಾಜು ಅವರು '`ಅಣ್ಣಗೆರೆ ಗ್ರಾಮದ ಸವೀ ಸಂ13ರ ಸಕಾರಿ 
ಜಮೀನು ಇವುಗಳ" ಬಗ್ಗೆ ದಿನಾಂಕ: 2೨.೦7.೨೦13ರಂದು ಸದನದಲ್ಲಿ ಉತ್ತರಿಸುವ 
ಪ್ರಶ್ನೆಗಳ 7ನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: ಸಂ ಒದಗಿಸಿರುವ ಉತ್ತರಕ್ದೆ 
61056683 ಹ ಗಂಟೆ ಕಾಲ ಚರ್ಚಸುವುದು 

4. ಶ್ರೀ ಕೆ.ಎಂ.ಶಿವಅ೦ಗೇಗೌಡ ಅವರು "ಕೆಐ.ಎ.ಡಿ.ಬಿ ಇಲಾಖೆಯಿಂದ ಜಮೀನು 
ನೀಡುವುದು" ಬಗ್ಗೆ ದಿನಾಂಕ: ೨3.೦7.2೦13ರಂದು ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳ 
8ನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 106(1೦43)ಕ್ಕ ಒದಗಿಸಿರುವ ಉತ್ತರಕ್ಕೆ 
ಸಂಬಂಧಿಸಿದಂತೆ ಅರ್ಧ ಗಂಟೆ ಕಾಲ ಚರಿ೯ಸುವುದು. 


ಮ.ತಿ.ನೋ., 


ಲೃ -- 


೮. ಶ್ರೀ ಪ್ರತಾಪಗೌಡ ಪಾಟೀಲ್‌ ಅವರು "ಮನೆಗಳ ನಿರ್ಮಾಣದಲ್ಲಿ ಅಳತೆಯ ನಿರ್ಬ೦ಧ” 
ಬಗ್ಗೆ ದಿನಾಂಕ: 24.೦7.೭೦13ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆ! ಗಳ ಅಣಿ 
ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 134(6೨೦8ಕ್ಕೆ ಒದಗಿಸಿರುವ ಉತ್ತರಕ್ಕೆ 28008 
ಅರ್ಧ ಗಂಟೆ ಕಾಲ ಚರ್ಚಿಸುವುದು. 


| 7. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು | 


ತೇ ಹೆಚ್‌.ಕೆ ಕುಮಾರಸ್ವಾಮಿ ಹಾಗೂ ಅ.ಅ. ನಿಂಗಯ್ಯ ಅವರುಗಳು ಈ ಕೆಳಕಂಡ 
ನಿರ್ಣಯವನ್ನು ಮಂಡಿಸುವುದು. 


"2೦೦8ರಲ್ಲಿ ವಿಧಾನಸಭಾ ಕ್ಷೇತ್ರಗಳ ಪುನರ್‌ವಿ೦ಂಗಡಣೆಯನ್ನು ಮಾಡುವಾಗ 
ಭೌಗೋಳಕ ವಿಸ್ತೀರ್ಣ ಮತ್ತು ಪ್ರದೇಶಾವಾರು ಸಮಸೆ ಸ್ಕೇಗಳನ್ಮು ಪರಿಗಣಿಸದೆ 
ಚ ಆಧಾರದ ಮೇಲೆ... ಪುನರ್‌ವಿಂಗಡಣೆಯನು ಸ ಮಾಡಲಾಗಿದ್ದು. 
ಸರ್ಕಾರದಿಂದ ಅನುದಾನವು ಚಡುಗಡೆಯಾಗುವಾಗ ಜನಸಂಖ್ಯೆ. ಆಭಂರದ ಮೇಲೆ 
ಚಡುಗಡೆಯಾಗಿರುವುದರಿ೦ದ ಭೌಗೋಳಕವಾಗಿ ಹೆಚ್ಚು ವಿಸ್ಲೀಣ£ ವುಳ್ಳ ಮತ್ತು ವಿವಿಧ 
ರೀತಿಯ ಸಮಸ್ಯೆಗಳರುವ ಕ್ಷೇತ್ರಗಳ ಅಭಿವೃದ್ಧಿಗೆ ಇದರಿಂದ ಹಿನ್ನಡೆ: ಯುಂಬಾಗುತ್ತಿದ್ದು 
ಜನಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಳ್ಳದೇ ಭೌಗೋಳಕ ವಿಸ್ಥೀಣಃ ಮತ್ತು 
ಸಮಸ್ಯೆಗಳಗನುಗುಣವಾಗಿ ಕ್ಷೇತ್ರಗಳಗೆ ಅನುದಾನ ಬಡುಗಡೆ ಮಾಡಬೇಕೆಂದು ಅದರಲ್ಲೂ 
ವಿಶೇಷವಾಗಿ ಭೌಗೋಳಕವಾಗಿ ಹೆಚ್ಚು ಸಮಸ್ಯೆ ಇರುವ ಮಲೆನಾಚು ಭಾಗಗಳಗೆ 
ಅಗತ್ಯವಾದ ಅನುದಾನಗಳನ್ನು ಬಡುಗಡೆ ಮಾಡಬೇಕೆಂದು ಸದನವು ಸರ್ಕಾರವನ್ನು 


ಖ.ಓಂಪ್ರಕಾಶ 


ಕಾಯ ದರ್ಶಿ 


RUN ಜವ 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ 1 ಸಹ ಪಡೆದುಕೊಳ್ಳಬಯದು. 


(wWww,Kar.nic.in/Kla) 


